ಸದಸ್ಯರ ಹೆಸರು 


ಚಿಕ್ಕೆ ರಹಿತ ಪಶ್ನೆ ಸಂಖ್ಯೆ 


ಉತ್ತರ ದಿನಾಂಕ 


ಪ್ರಶ್ನ 


| ಇದುವರೆವಿಗೆ ಶುದ್ಧ ಕುಡಿಯುವ 
'| ಘಟಕಗಳನ್ನು ಎಷ್ಟು ಗ್ರಾಮಗಳಲ್ಲಿ ಸ್ಥಾಪಿ 
'| (ಜಿಲ್ಲಾವಾರು ವಿವರ ನೀಡುವುದು) 


[| ಸದರಿ ಘಟಕಗಳ ಸ್ಥಾಪನೆಗಾಗಿ ವ್ಯಯಿಸಿರುವ 


ಮೊತ್ತವೆಷ್ಟು; 


ಸಲಾಗಿದೆ; 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 
1278: 
24-12-2021 


ನೀರಿನ 


ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ವತಿಯಿಂದ ವಿವಿಧ ಅನುದಾನಗಳಡಿ 16781 ಗ್ರಾಮ/ಜನವಸತಿಗಳಲ್ಲಿ 
ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಜಿಲ್ಲಾವಾರು 
ಘಟಕಗಳ ವಿವರಗಳನ್ನು ಅನುಬಂಧ-1 ರಲ್ಲಿ ಲಗತ್ತಿಸಿದೆ. 


ಸದರಿ ಘಟಕಗಳ ಸ್ಥಾಪನೆಗಾಗಿ ಭರಿಸಲಾದ ಅನುದಾನದ ವಿವರವನ್ನು 
ಅನುಬಂಧ-2ರಲ್ಲಿ ಲಗತ್ತಿಸಿದೆ. 


| ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಘಟಕಗಳೆಷ್ಟು; | ಒಟ್ಟು 18440 ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಹಾಲಿ 
ಸ್ಥಗಿತಗೊಂಡಿರುವ ಘಟಕಗಳ ಸಂಖ್ಯೆ ಎಷ್ಟು; ಕಾರ್ಯನಿರ್ವಹಿಸುತ್ತಿರುವ'ಘಟಕಗಳ ಸಂಖ್ಯೆ; 17159, 


| ಸಗಿತಗೊಳ್ಳಲು ಕಾರಣಗಳೇನು; 


ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸದ ಘಟಕಗಳ ಸಂಖ್ಯೆ: 1281. 


ಈ ಕೆಳಗಿನ ಕಾರಣಗಳಿಂದ ಘಟಕಗಳು ತಾತ್ಕಾಲಿಕವಾಗಿ 

ಕಾರ್ಯನಿರ್ವಹಿಸುತ್ತಿಲ್ಲ. 

* ಕೊಳವೆ ಬಾವಿಯಲ್ಲಿ ನೀರಿನ ಅಭಾವದಿಂದ ಅಗತ್ಯ ಪ್ರಮಾಣದಲ್ಲಿ 
ನೀರು ಸರಬರಾಜು ಆಗದೇ ಇರುವುದು. (Dry Borewells). 

* ಮಲ್ಪಿಪೋರ್ಟ್‌ ವಾಲ್ಸ್‌ ಸಮರ್ಪಕವಾಗಿ ಕಾರ್ಯನಿರ್ವಹಿಸದೆ 


ಇರುವುದು. 
* ಕಚ್ಚಾ ನೀರನ್ನು ಒದಗಿಸುವ ಪಂಪ್‌ ಕಾರ್ಯ ನಿರ್ವಹಿಸದೆ ಇರುವುದು. 
* ವಿದ್ಯುತ್‌ ಸರಬರಾಜಿನಲ್ಲಿ ಏರಿಳಿತ/ಸರಬರಾಜಿಸಲ್ಲಿ 


ಅಡಚಣೆ/ಸರಬರಾಜು ಇಲ್ಲದಿರುವುದು. (Power Fluctuation). 

* High Pressure ಪಂಪ್‌ ವೈಪಲ್ಯ. 

* ಮೆಂಬ್ರೇನ್‌ ಫೌಲಿಂಗ್‌ ಸಗಟscalant ಅನ್ನು ಬಳಸದೆ ಸ 

* ಮೆಂಬ್ರೇನ್‌ ಅವಸತಿ (Degradation of Membrane). 

* ನಾಣ್ಯ ರೂಪದ ಮೆಟಲ್‌ ಗನ್ನು ಹಾಕಿ ನೀರು ಪಡೆಯಲು 
ಪ್ರಯತ್ನಿಸುವುದು. (Improper Coin). 

* ವಿದ್ಯುತ್‌ ಸರಬರಾಜಿನಲ್ಲಿ ಅಡಚಣೆ/ /ಸರಬರಾಜು ಇಲ್ಲದಿರುವುದು. 


ಸದರಿ ಘಟಕಗಳ ನಿರ್ವಹಣೆಯನ್ನು ಯಾರಿಗೆ | ಗ್ರಾಮ ಪಂಚಾಯತಿಗಳು ಇಚ್ಛಿಸಿದಲ್ಲಿ ಘಟಕಗಳ ಕಾರ್ಯಾಚರಣೆ ಮತ್ತು 


ವಹಿಸಲಾಗಿದೆ; 


ನಿರ್ವಹಣೆಯನ್ನು ಗ್ರಾಮ ಪಂಚಾಯತಿಗಳಿಗೆ ವಹಿಸಲಾಗುತ್ತಿದೆ. ಗ್ರಾಮ 
ಪಂಚಾಯತಿಗಳು ಒಪ್ಪದಿದ್ದಲ್ಲಿ ಅಂತಹ ಘಟಕಗಳಿಗೆ ಟೆಂಡರ್‌ ಕರೆದು 
ಗುತಿಗೆದಾರರೊಂದಿಗೆ 5 ವರ್ಷಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ 
ಒಡಂಬಡಿಕೆ ಮಾಡಿಕೊಳ್ಳಲಾಗುತ್ತಿದೆ. ಕಾರ್ಯಾಚರಣೆ ಮತ್ತು ನಿರ್ವಹನೆ 
ಅವಧಿ ಮುಗಿದ ನಂತರ ಪುನಃ ಟೆಂಡರ್‌ ಕರೆದು ಸೂಕ್ತ ಶ್ರಮ 
ವಹಿಸಲಾಗುತ್ತದೆ. 


5 ಯಾಗಿ ನಿರ್ವಪನಯನ್ನು | ಘಟಕಗಳ ನಿರ್ವಹಣೆಯು ಸರಿಯಾಗಿ ಮಾಡದಿರುವ ಗುತ್ತಿಗೆದಾರರ ಮೇಲೆ 
ಮಾಡದಿರುವ ಗುತ್ತಿಗೆದಾರರ ಮೇಲೆ ಯಾವ ಕ್ರಮ | ಈ ಕೆಳಗಿನಂತೆ ಶ್ರಮ ವಹಿಸಲಾಗುತ್ತಿದೆ. ಭಂ 
ತೆಗೆದುಕೊಳ್ಳಲಾಗಿದೆ? (ಜಿಲ್ಲಾವಾರು ವಿವರ | 
ನೀಡುವುದು) 


«e Defect Liability Period ಮುಗಿಯುವುದರೆ” ಗೆ 
ಕಾರ್ಯನಿರ್ವಹಿಸದೇ ಇದ್ದಲ್ಲಿ, ಅಂತಹ ಘಟಕಗಳನ್ನು ಸ್ಥಾಪಿಸಿದ 
ಏಜೆನ್ಸಿರವರಿಗೆ ಕರಾರಿನಂತೆ ನೋಟೀಸ್‌ಗಳನ್ನು ನೀಡಿ ಘಟಕ ದುರಸ್ತಿ 
ಮಾಡಿಸಲಾಗುತ್ತಿದೆ ಮತ್ತು ವಿಫಲವಾದ ಗುತ್ತಿಗೆದಾರರ ಕರಾರನ್ನು 
Rೀತಂend ಮಾಡಲು ಕ್ರಮವಹಿಸಲಾಗುತ್ತಿದೆ. ಹಾಗೂ ಸದರಿ 
ಘಟಕಗಳನ್ನು ನಿಯಮಾನುಸಾರ ಇಲಾಖಾ ವತಿಯಿಂದ ಸರಿಪಡಿಸಿ 
ಕಾರ್ಯನಿರ್ವಹಿಸುವಂತೆ ಕ್ರಮಜರುಗಿಸಲಾಗುತ್ತಿದೆ. 


» ವಾರ್ಷಿಕ ಕಾರ್ಯಾಚರಣೆ ಮತ್ತು ನಿರ್ವಕಣ ನಿರ್ವಹಿಸುತ್ತಿರುವ 
ಗುತ್ತಿಗೆದಾರರು ಘಟಕಗಳನ್ನು ಸುಸ್ಥಿತಿಯಲ್ಲಿಡಲು ವೈಫಲ್ಯರಾದಲ್ಲಿ 
ನಿಯಾಮಾನುಸಾರ ಸೋಟೀಸ್‌ಗಳನ್ನು ನೀಡಿ ಗುತ್ತಿಗೆದಾರರ ಕಾಸ್ಟ್‌ 
ಅಂಡ್‌ ರಿಸ್ಕ್‌ ಆಧಾರದಲ್ಲಿ ಗುತಿಗೆ ರದ್ದುಪಡಿಸಲಾಗಿದೆ. 
ಜಿಲ್ಲಾವಾರು ವಿವರಗಳನ್ನು ಅನುಬಂಧ-3ರಲ್ಲಿ ಲಗತ್ತಿಸಿದೆ. 


ಕಡತ ಸಂಖ್ಯೆ:ಗ್ರಾಕುನೀಃನೈಇ/337/ಗ್ರಾಅಪೆ/2021 y 


(ಕೆ.ಎಸ್‌-ಈಶ್ವರಪ್ಪು) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಕ್ಸ ಕೆಸಿ ಸಸ್ಯ ಬರಿಯ ರನ ರ ಜ್ರ 


ಅನುಬಂಧ-1 


ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಲಾದ ಗ್ರಾಮಗಳ/ಜನವಸತಿಗಳ ಸಂಖ್ಯೆ 


ಜಿಲ್ಲೆ / ವಿಭಾಗ ಗ್ರಾಮಗಳ/ಜನವಸತಿಗಳ ಸಂಖ್ಯ 


ಬೆಂಗಳೂರು (ಗಾ) 
ಬೆಂಗಳೂರು(ನು) 


| 


[>A 
ಲ್ಲೆ 
ಫ 
[e) 


g 
ಷೆ 
[e’, 


g 
ಲ್ಲ 


g 
[eB 
Y 
& 


ಬಾಷಾ ಕ್‌ 


ಮ 
[28 
ss 


ಲ 
4) eC 
ಫ 
[ei 


ಬ 


9 
_ 
[ಅ 


Ne) 
[ವ್‌ 

[8 
ಈ 
el 
w 
[28 
[4 


SUSANNE” 


5 
713 
577 
592 
534 
503 
577 
389 
560 
193 
758 
216 
941 
127 
353 
314 
448 
454 
772 
511 
2 
SE 
TS 


340 
16781 


32 |ಯಾದಗಿರಿ j 


ಒಟ್ಟು 


UA9rO Opev IUAY (NUT 
ಯಡ್ಡಿ ಘ್‌ wk ್ಲ ( ಹ್ರಿಟ ಹನ 


ಅನುಬಂದ-2 


(VN 
# 


ಗ್ರಾಬೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವತಿಯಿಂದ ಅನುಪ್ಠಾನಗೊಳಿಸಲಾಗುತ್ತಿರುವ ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಮತ್ತು 
ನೈರ್ಮಲ್ಯ ಕಾರ್ಯಕ್ರಮ (NRDWP) ಯೋಜನೆಯಡಿ ಶುದ್ಧಿ ಕುಡಿಯುವ ನೀರಿನ ಘಟಕಗಳಿಗಾಗಿ ವಿಭಾಗ/ಜಿಲ್ಲಾವಾರು ವೆಚ್ಚಮಾಡಲಾದ ಅನುದಾನದ ವಿವರ. 


(ರೂ ಲಕ್ಷಗಳ 
ವೆಚ್ಚಮಾಡಲಾದ ಅನುದಾನದ ವಿವರ. 


2021-22 
2011-12 | 2012-13 | 2013-14 | 2014-15 | 2015-16 | 2016-17 | 2017-18 | 2018-19 | 2019-20 | 2020-21 ಒಟ್ಟು 
| | : 


ಜಿಲ್ಲೆ / ವಿಭಾಗ 


p] 


109.47 


2785. 


ಜರಿ 
[©] 
ll 


8135.2 


ಜಿ 
ಫೆ 
[o) 


CNT LE ET EL) ಸ್‌ 
Cassa Coa 
ET 


4437.3 


os 


೫ 
K 
KN] 


7ನ 
EL 
ರ 
7 
EE 


Be 
76.86] 1870.27) 1160.26 1082.16 418.55 244.08 J 6697.C 
1472.10] 1807.13 1593.44} 2122.57 146.08 k 7625.7 


ನ 


134.19 


FEE 
ilk 
pA Ns 


Se 
| 
| 


E 
% 
4 


ಈ 


a 


po 
[51 
a 
2 
[a8 


EEEEEEEPMEREPRESE im 
' 4 
ಪ 


a3 

51 

“3 
೩ 


ಫ್ಯ 
E 


NL LL 7 
3 


[16] 

W 

ess — 3 

[Sjese— | | ಘಾ: 
[20[ಕೂಡಗು | 10) _ 34.66] : 

21 [ಸೋಲಾರ | 138.82] | 228.49] | 186.89 | 000 172247] | 74278] 4.26 5853. 
[38 |__ 000] 


4 


E 
p 
ಕ 


6 


9 
y 
pt 
ಷಿ 


pe 
WW 
p 
ped 


ಬ 
af 
3] 


9 
' 


$3 
[ನ 
® 


13155.18| 1414.85 32108.85| 31838.98] 31209.04| 28631.20 585037] 4213.23) 453.72] 156107. 


F 
ತೆ 


ETT] 
k 3 

ta 

2 

ಜಿ 


3 Eh By PR EN 


ಅನುಬಂಧ-3 


ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದಿರುವ ಗುತ್ತಿಗೆದಾರರ ಮೇಲೆ ತೆಗೆದುಕೊಳ್ಳಲಾದ ಕ್ರಮ 


ಗ್ರಾಮಗಳ/ಜನವಸತಿಗಳ ಸಂಖ್ಯೆ: 


ಜಿಲ್ಲೆ / ವಿಭಾಗ ಗುತ್ತಿಗೆದಾರರ ಹೆಸರು 


M/s Membrane Filters, Pune 


M/s Membrane Filters, Pune 


1.M/s Doshion Veloia. 
2. Smatt India 


1. M/S Eesavyasa Tech. Pvt. 
Ltd., Hyderabad. 

2.M/s Scientific & Aqua 
System, Secudrabad. 

3. M/s Penta Pure RO Systems, 
Bangalore 


M/s Max Aqua Ltd., 
Aurangabad 


ಮೆ! ಮೆಂಬರೇನ್‌ ಪುಣೆ ಇವರ ಹೆಸರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಸದರಿ 
ಏಜೆಸ್ಸಿಯವರ ಠೇವಣಿ ಮುಟ್ಟುಗೋಲು ಹಾಕಿ ಟೆಂಡರ್‌ ನ್ನು ರದ್ದು ಪಡಿಸಲಾಗಿದೆ. 
ಹಾಗೊ ಸದರಿ ಘಟಕಗಳನ್ನು ಬೇರೆ ಏಜೆನ್ಸಿಗಳಿಂದ ನಿರ್ವಹಣೆ ಮಾಡಲಾಗುತ್ತಿದೆ. 


ಮೆ। ಫಾಂಟಸ್‌ ಏಜೆನ್ಸಿಗೆ ಪಾವತಿಸಬೇಕಾದ ಮೊತ್ತದಲ್ಲಿ ಘಟಕಗಳ ದುರಸ್ತಿಗೆ 
ಸರ್ಕಾರದಿಂದ ಅನುಮೋದನೆ ತೆಗೆದುಕೊಳ್ಳಲಾಗಿದೆ. ಘಟಕಗಳನ್ನು 
ಚಾಲಸೆಯಲ್ಲಿರಿಸಿದೆ. 


ಘೆಟಕಗಳ ಸರಿಯಾಗಿ ನಿರ್ವಹಣೆಯನ್ನು ಮಾಡದಿರುವ ಗುತ್ತಿಗೆದಾರರ/ಏಜೆನ್ಸಿಗಳ 
eourity Deposit ಮೊತ್ತವನ್ನು ಮುಟ್ಟುಗೋಲು ಹಾಕಿ ಕೊಳ್ಳಲಾಗಿದೆ ಹಾಗೂ 
ಕೆಲವು ಏಜೆನ್ಸಿಗಳಿಗೆ ನೋಟಿಸ್‌ ನೀಡಲಾಗಿದ್ದು, ಘಟಕಗಳ ಸರಿಯಾದ ನಿರ್ವಹಣೆ 
ಕುರಿತು ಸೂಚಿಸಲಾಗಿದೆ. 


ಘಟಕಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದಿರುವ ಗುತಿಗೆದಾರರಿಗೆ 
ದಂಡವಿಧಿಸಲಾಗಿದೆ. ಗುತ್ತಿಗೆದಾರರ ಸೆಕ್ಯೂರಿಟಿ ಡಿಪಾಸಿಟ್‌ ಮುಟ್ಟುಗೋಲು 
ಹಾಕಲಾಗಿದೆ. 


ಜಿಲ್ಲೆಯಲ್ಲಿನ Doshion Veloia ಸಂಸ್ಥೆಯ 94, Smatt India ಸಂಸ್ಥೆಯ 118, 
ಘಟಕಗಳ ಸರಿಯಾಗಿ ಮಾಡದಿರುವ ಪ್ರಯುಕ್ತ ಸದರಿ ಎರಡು ಸಂಸ್ಥೆಗಳ ಕರಾರು 
ಒಪ್ಪಂದವನ್ನು ರದ್ದುಗೊಳಿಸಿ, ಕಪ್ಪು ಪಟ್ಟಿಗೆ ಸೇರಿಸಲು ಮಾನ್ಯ ಮುಖ್ಯ 
ಇಂಜಿನೀಯರ್‌ ಕಛೇರಿಗೆ ಶಿಫಾರಸ್ಸು ಮಾಡಲಾಗಿದೆ.720 


ಜಿಲ್ಲೆಯಲ್ಲಿ 3 ಗುತಿಗೆದಾರರ ಟೆಂಡರನ್ನು Risk & ೮೦5 ಅನ್ವಯ 
ರದ್ದುಪಡಿಸಲಾಗಿದೆ. ರದ್ದತಿಗೂಂಡ ಘಟಕಗಳಲ್ಲಿ 210 ಘಟಕಗಳನ್ನು ಮುಂದಿನ 
ಕಾರ್ಯಾಚರಣೆ ನಿರ್ವಹಣೆಗೆ ಗ್ರಾಮ ಪಂಚಾಯಿತಿಗಳಿಗೆ ಹೆಸ್ತಾಂತರಿಸಲಾಗಿದ್ದು 
ಗ್ರಾಮ ಪಂಚಾಯಿತಿಗಳಿಂದ ನಿರ್ವಹಣೆ ಮಾಡಲಾಗುತ್ತಿದೆ. 


ಗುತಿಗೆದಾರರ ಕರಾರು ಒಪ್ಪಂದವನ್ನು ಟೆಂಡರ್‌ ನಿಯಮದ ಪ್ರಕಾರ ರದ್ದು ಪಡಿಸಿ 
ಸದರಿಯವರ ಠೇವಣೆ ಮೊತ್ತವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 


Ae 7 


